ಲಿಖಿತ ಮೂಲಕ ಉತ್ತರಿಸುವ ಕರ್ನಾಟಕ ವಿಧಾನ ಪರಿಷತ್ತು 
ನೂರ ಮೂವತ್ತೆಂಟನೆಯ ಅಧಿವೇಶನ 
ಗುರುವಾರ,ದಿನಾಂಕ : 25ನೇ ಜುಲೈ, 2019 


2. ಕೆ.ಎಸ್‌.ಎಫ್‌.ಪಿ ಸಂಸ್ಥೆಯ ಯೋಜನೆಗಳ ಬಗ್ಗೆ 


ಶ್ರೀಎನ್‌.ಅಪ್ಪಾಜಿಗೌಡ(ಸ್ಥಳೀಯ ಸಂಸ್ಥೆಗಳಿಂದಚುನಾಯಿತರಾದವರು):- 


584 (788) ಮಾನ್ಯ ಮುಖ್ಯಮಂತ್ರಿಯವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ;- 


(ಅ) ರಾಜ್ಯದಲಿರುವ ಸಣ್ಣ ಪ್ರಮಾಣದ ಉದ್ದಿಮೆಗಳು ಹಾಗೂ ಹಿಂದುಳಿದ ಪ್ರದೇಶಗಳ ಕೈಗಾರಿಕಾ ಅಭಿವೃದ್ದಿಗಾಗಿ ಮತ್ತು ನೂತನ 


ಣ 


ಉದ್ದಿಮೆಗಳನ್ನು ಸ್ಥಾಪಿಸುವವರುಗಳಿಗೆ ಕೆ.ಎಸ್‌.ಎಫ್‌.ಸಿ ಅನುಷ್ಠಾನಗೊಳಿಸುತ್ತಿರುವ 


ಯೋಜನೆಗಳು ಯಾವುವು; 


(ಆ) ಈ ಹಣಕಾಸು ಸಂಸ್ಥೆಯು ಕಳೆದ ಮೂರು ವರ್ಷಗಳಲ್ಲಿ ಎಷ್ಟು ವಿಧದ ಉದ್ದಿಮೆಗಳಿಗೆ ಆರ್ಥಿಕ ನೆರವು ನೀಡಿದೆ; (ಜಿಲ್ಲಾವಾರು 
ಸಂಖ್ಯಾ ವಿವರ ನೀಡುವುದು) 


(ಇ) ಕಳೆದ ಮೂರು ವರ್ಷಗಳಲ್ಲಿ ಮಹಿಳಾ ಉದ್ದಿಮೆದಾರರಿಗೆ ಯಾವ ಯಾವ ಯೋಜನಾ ಸೌಲಭ್ಯಗಳನ್ನು ಒದಗಿಸಿಕೊಡಲಾಗಿದೆ; 
(ವಿವರ ನೀಡುವುದು) 


(ಈ) 2019-20ರ ಆರ್ಥಿಕ ವರ್ಷದಲ್ಲಿ ಕೆ.ಎಸ್‌.ಎಫ್‌.ಸಿ. ಸಂಸ್ಥೆಯ ಹೊಸ ಯೋಜನೆಗಳು ಯಾವುವು ; 


(ಉ) ಹಿಂದುಳಿದ ವರ್ಗಗಳ ಉದ್ದಿಮೆದಾರರಿಗೆ ಆರ್ಥಿಕ ನೆರವಿನ ವಿಶೇಷ ಪ್ರೋತ್ಸಾಹಕ ಯೋಜನೆಗಳನ್ನು ರೂಪಿಸಲಾಗಿದೆಯೇ; 
ಹಾಗಿದ್ದಲ್ಲಿ, ಆ ವಿವರಗಳನ್ನು ನೀಡುವುದು? 


